ಕರ್ನಾಟಕ ವಿಧಾನ ಪರಿಷತ್ತು 


ಮಿ 
+ 159) 
_ ಶ್ರೀ ಕಾಂತರಾಜ್‌ 


ಸಚಿವ 


: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ 
: 20-03-2020 


ಉತ್ತರ 


ವಾಯು ಮಾಲಿನ ವನ್ನು ತಡೆಗಟ್ಟುವ 
ಹಿನೆ ೈಲೆಯಲ್ಲಿ ಈ ಹಂದೆ ಎಲೆಕ್ಟಕ್‌ 

ಬಸ್‌ಗಳನ್ನು ಕೆ.ಎಸ್‌.ಆರ್‌. ಟಿ ಸಿ/ 
ಬಿ.ಎಂ.ಟಿ.ಸಿ.ಗೆ ಗುತ್ತಿಗೆ ಆಧಾರದ ಮೇಲೆ 
ಅಥವಾ ಖರೀದಿಗಾಗಿ ತೆಗೆದುಕೊಳ್ಳಲು 
ಸರ್ಕಾರ ತೀರ್ಮಾನ ಕೈಗೊಂಡಿದೆಯೇ; 


ಹಾಗಿದ್ದಲ್ಲಿ, ಈ ಪ್ರಸ ಸ್ರಾವನೆಯು ಯಾವ 
ಹಂತದಲ್ಲಿ ಮ ಇಷ್ಟೊಂದು 
ವಿಳಂಬವಾಗಲು ಕಾರಣಗಳೇನು; 
(ವಿವರ ನೀಡುವುದು) 


€} 


ಅಲ್ಲದೆ, ಎಲೆಕ್ಟಿಕ್‌ ಬಸ್‌ಗಳಿಗೆ ಕೇಂದ್ರ 
ಸರ್ಕಾರ ಸಹಾಯಧನ ನೀಡಿದ್ದರೂ 
ಸಹ [eo 
ಬಳಸಿಕೊಳ್ಳದೆ ವಿಳಂಬ 
ದೋರಣೆಯಿಂದ ಕೇಂದ್ರ ಸರ್ಕಾರದ 
ಸಹಾಯಧನ ನಿಂತು ಹೋಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸಹಾಯಧನವನ್ನು 


| ಅಧಿಕಾರಿಯ 


ಬಂದಿದ್ದಲ್ಲಿ ಈ ವಿಳಂಬ ಧೋರಣೆಗೆ 
ಕಾರಣರಾದ ಅಧಿಕಾರಿ ಯಾರು; ಈ 
ಮೇಲೆ ಸರ್ಕಾರ 
ಕೈಗೊಂಡಿರುವ ಕ್ರಮವೇನು? (ವಿವರ 


ನೀಡುವುದು) 


ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕ ಇಲಾಖೆಯ ಫೇಮ್‌-1 
ಯೋಜನೆಯಡಿ ಬೆಂ.ಮ. ಸಾ.ಸಂಸ್ಥೆಯಿಂದ 80 ಬಸ್ಸುಗಳ ಆಚರಣೆಗೆ 
OPEX ಮಾದರಿಯಲ್ಲಿ ನೀಡಿರುವ Lol ಅನ್ನು ರದ್ದುಗೊಳಿಸಿ ಕೇಂದ್ರ 
ಸರ್ಕಾರವು ನೀಡಿರುವ ಆರ್ಥಿಕ ಸಹಾಯವನ್ನು 
ಉಪಯೋಗಿಸಿಕೊಳ್ಳುವ ಅವಧಿಯನ್ನು ವಿಸ್ತರಿಸಿಕೊಂಡು 80 ಎಲೆಕ್ರಿಕ್‌ 
ಬಸ್ಸುಗಳನ್ನು ಖರೀದಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಮಾರ್ಚ್‌- 
31, 2019ಕ್ಕೆ ಫೇಮ್‌-! ಯೋಜನೆಯು ಮುಕ್ತಾಯಗೊಂಡಿರುತ್ತದೆ. 
ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆ ಇಲಾಖೆಯ ಆದೇಶದಂತೆ 
ಸಂಸ್ಥೆಗೆ ಬಿಡುಗಡೆ ಮಾಡಿದ್ದ ಆರ್ಥಿಕ ಸಹಾಯವನ್ನು 
ಹಿಂದಿರುಗಿಸಲಾಗಿರುತ್ತದೆ. 


ಪ್ರ ದ್ರ ಸರ್ಕಾರವು ಭಾರಿ ಕೈಗಾರಿಕಾ ಇಲಾಖೆಯ 
ಮುಖಾಂತರ OPEX ಮಾದರಿಯಲ್ಲಿ ಎಲೆಕ್ಟಿಕ್‌ ಬಸುಗಳನು 
ನಿಯೋಜಿಸಲು ವಿವಿಧ ಸಂಸ್ಥೆಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು 
ಒದಗಿಸಲು ಫೇಮ್‌-2 ಯೋಜನೆಯನ್ನು ಪ್ರಾರಂಭಿಸಿದ್ದು, ಸದರಿ 
ಯೋಜನೆಯಡಿಯಲ್ಲಿ ಎಲೆಕ್ಸಿಕ್‌ ಬಸ್ಸುಗಳ ಳನ್ನು ಕ.ರಾ.ರ.ಸಾ.ನಿಗಮ, 
ಬೆಂ.ಮ.ಸಾ.ಸಂಸ್ಥೆ ಮತ್ತು ವಾ.ಕರಸಾ.ಸಂಸ್ಥೆ ಗಳಿಗೆ ಆಚರಣಾ ವೆಚ್ಚದ 
ಆಧಾರದ ಮೇಲೆ ಮಂಜೂರಾತಿ ನೀಡಿದೆ. ಅದರಂತೆ, ಟೆಂಡರ್‌ 


ಆಹ್ವಾನಿಸಲಾಗಿದ್ದು, ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 


ಕೇಂದ್ರ ಸರ್ಕಾರದ ಫೇಮ್‌-2 ಯೋಜನೆಯು ನೆ ; 
2019ರಿಂದ ಪ್ರಾರಂಭವಾಗಿದ್ದು ಮೂರು ವರ್ಷ ಅವಧಿಗೆ 
ಸೀಮಿತವಾಗಿರುತ್ತದೆ. ಮುಂದುವರೆದು, ಎಲೆಕ್ಸಿಕ್‌ ಬಸ್ತುಗಳ ಆಚರಣೆಗೆ 
ಆದೇಶ ನೀಡಲು ಕೇಂದ್ರ ಸರ್ಕಾರವು ದಿನಾಂಕ: 29.02.2020ರವರೆಗೆ 
ಅಂತಿಮ ದಿನಾಂಕ ನೀಡಿದ್ದು ಆಚರಣೆ ಆದೇಶವನ್ನು ನೀಡುವ 
ದಿನಾಂಕವನ್ನು ಟೆಂಡರ್‌ ಪ್ರಕಿಯೆಯು ಪೂರ್ಣಗೊಳ್ಳುವವರೆಗೂ 


ನೀಡಲು ಕೇಂದ್ರ ಸರ್ಕಾರವನ್ನು ಕೋರಲಾಗಿರುತ್ತದೆ. 


ps 
೬ 

(£> 
C 


ಸಂಖ್ಯೆ: ಟಿಡಿ 128 


ಟಿಸಿಕ್ಕ್ಯೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತಿ ತ್ರಿಗಳು ಹಾಗೂ 
ಸಾರಿಗೆ ಸಜೆವರು 


